ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ " : 21 
ಸದಸ್ಯರ ಹೆಸರು : ಶ್ರೀ. ಹೆಚ್‌.ಎಂ. ರಮೇಶಗೌಡ 


(ವಿಧಾನ ಸಭಾ ಕ್ಷೇತ್ರದಿಂದ ಚುನಾಯಿತರಾದವರು) 
ಉತ್ತರಿಸುವವರು : ಮಾನ್ಯಗಣಿ ಮತ್ತು ಭೂ ವಿಜ್ನಾನ, ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
"ಸಬಲೀಕರಣ ಇಲಾಖಾ ಸಚಿವರು, 
ಉತ್ತರಿಸಬೇಕಾದ ದಿನಾಂಕ : 15.02.2022 


ಕ್ರ.ಸಂ 


ಪ್ರಶ್ನೆ 


ಉತ್ತರ 


ರಾಜ್ಯದ ಅತ್ಯಂತ ಹಿಂದುಳಿದ ಜಿಲ್ಲೆಗಳ 
ಗ್ರಾಮೀಣ ಪ್ರದೇಶದಲ್ಲಿ ಬಡ ಮಕ್ಕಳು 
ಅಪೌಷ್ಟಿಕತೆಯಿಂದ ಬಳಲುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೆಣ ಬರದಿದ್ಕಲ್ಲಿ: 
ಈ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ; ( 
ಮಾಹಿತಿ ನೀಡುವುದು) 


ಬಂದಿದೆ. 


ಅಪೌಷ್ಠಿಕತೆಯನ್ನು ನಿವಾರಿಸಲು ಸರ್ಕಾರವು ತೆಗೆದುಕೊಂಡಿರುವ ಕ್ರಮ 
ಈ ಕೆಳಕಂಡಂತಿದೆ. 

" ಎಲ್ಲಾ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಪ್ರತಿ ದಿನ ರೂ.800 
ಮೌಲ್ಯದ ಪೂರಕ ಪೌಷಿಕ ಆಹಾರವನ್ನು ನೀಡಲಾಗುತ್ತಿದೆ. 

" ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ಪ್ರತಿ ದಿನ ರೂ.12.00 ಮೌಲ್ಯದ ಪೂರಕ 
ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತಿದೆ. 

" ಅಂಗನವಾಡಿಗೆ ಹಾಜರಾಗುವ 3 ವರ್ಷದಿಂದ 6 ವರ್ಷದ ಎಲ್ಲಾ 
ಮಕ್ಕಳಿಗೆ ವಾರದಲ್ಲಿ 2 ದಿನ ಮೊಟ್ಟೆಯನ್ನು ನೀಡಲಾಗುತ್ತಿದೆ. 

“ಕ್ಷೀರಭಾಗ್ಯ. ಯೋಜನೆಯಡಿ 6 ತಿಂಗಳಿಂದ 6 ವರ್ಷದ ಎಲ್ಲಾ 
ಅಂಗನವಾಡಿ ಮಕ್ಕಳಿಗೆ ವಾರದಲ್ಲಿ 5 ದಿನ 150 ಎಂ.ಎಲ್‌ ಹಾಲನ್ನು 
(15ಗ್ರಾಂ ಕೆನೆಭರಿತ ಹಾಲಿನಪುಡಿ, 10 ಗ್ರಾಂ ಸಕ್ಕರೆ) ನೀಡಲಾಗುತ್ತಿದೆ. 

: 6 ತಿಂಗಳಿಂದ 3 ವರ್ಷದ ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ಮತ್ತು 5 
ಹಿಂದುಳಿದ ಜಿಲ್ಲೆಗಳಾದ ಬೀದರ್‌, ಕಲಬುರಗಿ, ರಾಯಚೂರು, 
ಯಾದಗಿರಿ, ಮತ್ತು ಕೊಪ್ಪಳ ಇಲ್ಲಿಯ ಸಾಧಾರಣ ಅಪೌಷಿಕ ಮಕ್ಕಳಿಗೆ 

` ವಾರದಲ್ಲಿ'3 ದಿನ ಮೊಟ್ಟೆ ಹಾಗೂ 3 ದಿನ 50ರ ಏಂ.ಎಲ್‌ ಹಾಲನ್ನು, 
ಮೊಟ್ಟೆ ಸ್ಟೀಕರಿಸದಿರುವ ಮಕ್ಕಳಿಗೆ ವಾರದಲ್ಲಿ 6 ದಿನ ಹಾಲನ್ನು 
ನೀಡಲಾಗುತ್ತಿದೆ. 


" 3 ವರ್ಷದಿಂದ 6 ವರ್ಷದ ತೀವ್ರ ಅಪೌಷ್ಠಿಕ ಮಕಳಿಗೆ ಮತ್ತು 5 

ಹಿಂದುಳಿದ ಜಿಲ್ಲೆಗಳಾದ ಬೀದರ್‌, ಕಲಬುರಗಿ, ರಾಯಚೂರು, 
ಯಾದಗಿರಿ ಮತ್ತು ಕೊಪ್ಪಳ ಇಲ್ಲಿಯ ಸಾಧಾರಣ ಅಪೌಷ್ಠಿಕ ಮಕ್ಕಳಿಗೆ 
ವಾರದಲ್ಲಿ 5 ದಿನ ಮೊಟ್ಟೆ ಹಾಗೂ 3 ದಿನ 200 ಎಂ.ಎಲ್‌. ಹಾಲನ್ನು, 
ಮೊಟ್ಟೆ ಸ್ಟೀಕರಿಸದಿರುವ ಮಕ್ಕಳಿಗೆ ವಾರದಲ್ಲಿ 6 ದಿನ ಹಾಲನ್ನು 
ನೀಡಲಾಗುತ್ತಿದೆ. y 


- ತೀವ್ರ ಅಪೌಷಿಕ ಮಕ್ಕಳಿಗೆ ಆರೋಗ್ಯ ಇಲಾಖೆಯ ಪೌಷ್ಠಿಕ 
ಪುನರ್ವಸತಿ ಕೇಂದ್ರ (N್ಣಲ ಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. 


: ಆರೋಗ್ಯ ಮತ್ತು ಪೌಷಿಕ ಶಿಬಿರಗಳನ್ನು ಏರ್ಪಡಿಸಿ ಅಧಿಕ 
ಪೌಷ್ಠಿಕತೆಯುಳ್ಳ ಆಹಾರಗಳನ್ನು ತಯಾರಿಸುವ ಕುರಿತು ಮತ್ತು 
ಮಕ್ಕಳಿಗೆ ಪೌಷ್ಠಿಕತೆಯುಳ್ಳ ಆಹಾರವನ್ನು ನೀಡಲು ತಿಳುವಳಿಕೆ 
ನೀಡಲಾಗುತ್ತಿದೆ. i 


ಪ್ರತಿ ತಿಂಗಳು ನಡಸುವ ತಾಯಂದಿರ ಸಭೆಗಳಲ್ಲಿ ಅಪೌಷ್ಮಿಕತೆ 
ನಿವಾರಣೆ ಬಗ್ಗೆ ತೆಗೆದುಕೊಳ್ಳಬೇಕಾದ ಕುಮಗಳ ಕುರಿತು 
ತಾಯಂದಿರುಗಳಿಗೆ ತಿಳುವಳಿಕೆ ನೀಡಲಾಗುತ್ತಿ; ದೆ. s 


- ಪೋಷಣ್‌ ಅಭಿಯಾನ ಯೋಜನೆಯಡಿ ಪ್ರತೀ ತಿಂಗಳು ಎರಡು ಬಾರಿ 


“i 


ಸಮುದಾಯ ಆಧಾರಿತ ಚಟುವಟಿಕೆಗಳನ್ನು ನಡೆಸಲಾಗುತಿದ್ದು. 
ತಾಯಂದಿರಿಗೆ ಅಪೌಷ್ಠಿಕತೆ ಬಗ್ಗೆ ತಿಳಿಸಲಾಗುತ್ತಿದೆ. 


ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲಾ ಮಕ್ಕಳ ಆರೋಗ್ಯ 
ತಪಾಸಣೆಯನ್ನು 3 ತಿಂಗಳಿಗೊಮ್ಮೆ ನಡೆಸಲಾಗುತ್ತಿದೆ. 


ವಿವರವನ್ನು ಅನುಬಂಧ-01 ರಲ್ಲಿ ಒದಗಿಸಲಾಗಿದೆ. 


STS ಮತ್ತು ಮಕಳ ಅಭಿವೃದ್ಧಿ 
ಇಲಾಖೆಯಲ್ಲಿ ಕೆಲಸ ವಿರ್ವಹಿಸುತ್ತಿರುವ 
ನೌಕರರಲ್ಲಿ ಎಷ್ಟು ಪರಿಶಿಷ್ಟ ಜಾತಿ ಹಾಗೂ 
ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳಿಗೆ ಬಡಿ 
ವೀಡಲಾಗಿದೆ; ಎಷ್ಟು ಅಧಿಕಾರಿಗಳಿಗೆ ಇನ್ನೂ 
ಮುಂಬಡಿ ಬಾಕಿ ಇದೆ: (ವಿವರ ನೀಡುವುದು) | 4 
ಇ ರಾಜ್ಯದ ವಿವಿಧ ಭಾಗಗಳ ವತಲಚೇತನರಿಗೆ) | ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ 
ವಿತರಿಸಲಾಗಿರುವ ಟ್ರೈಸಿಕಲ್‌ಗಳ ಸಂಖ್ಯೆ ಅನುದಾನದಡಿ ರಾಜ್ಯದ ವಿವಿಧ ಭಾಗಗಳ ವಿಕಲಚೇತನರಿಗೆ 
ಎಷ್ಟು; ವಿಕಲಚೇತನರ ಕಲ್ಯಾಣಕ್ಕಾಗಿ ಪ್ರಸಕ್ತ ವಿತರಿಸಲಾಗಿರುವ ಯಂತ್ರಚಾಲಿತ ದ್ವಿಚಕುಪಾಹನಗಳ. ಸಂಖ್ಯೆ:9883 
ಸಾಲಿನಲ್ಲಿ ಯಾವ ಕ್ರಮಗಳನ್ನು ವರ್ಷವಾರು ಖಿಭರೆ ಈ ಕಳಳಲಡಲ3ರ. ಹ _ 
ಕೈಗೊಳ್ಳಲಾಗಿದೆ; ( ವಿವರ ನೀಡುವುದು) ಮ್‌ ಮಾ 
ಈ | ಪ್ರಸಕ ಸಾಲಿನಲ್ಲಿ ವಿಕಲಚೇತನರ ಆರ್ಥಿಕ 5016-17 2000 
ಅಭಿವೃದ್ದಿಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು? 2017-18 4000 
(ವಿವರ ನೀಡುವುದು) 2019-20 1566 
2020-21 1467 
ಒಟ್ಟು 9883 


2021-22ನೇ ಸಾಲಿಗೆ 1500 ಯಂತ್ರಚಾಲಿತ ದ್ವಿಚಕುವಾಹನಗಳನ್ನು 
ಖರೀದಿಸಿ, ವಿತರಿಸುವ ಸಂಬಂಧ ಟೆಂಡರ್‌ ಕರೆಯಲಾಗಿದ್ದು, ಟೆಂಡರ್‌ 
ಪ್ರಕ್ರಿಯೆ' ನ೦ತರ ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು. 


ವಿಕಲಚೇತನರ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರದಿಂದ 
ಹಮಿಹೊಂಡಿರುವ ' ಕಾರ್ಯಕ್ರಮಗಳ ವಿವರವನ್ನು ಅನಮುಬಂಧ-02 


ರಲ್ಲಿ ಒದಗಿಸಿದೆ. 


ಸಂಖ್ಯ: ಮಮ 20 ಸೀಿಮರ 2022 


, ಣಿ ಮತ್ತು ಭೂ ವಿಜ್ಞಾನ, 
ಮಹಿಳಾ'ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕತರಣ ಇಲಾಖೆ ಸಚಿವರು 


(~~ 


ಅನುಬಂಧ-1 


ಮಹಿಳಾ ಮತ್ತು ಮಕ್ಕಳ ಅಬಿವೃದ್ದಿ ಇಲಾಖೆ 


2020-21 ಮತ್ತು 2021-22ನೇ ಸಾಲಿನಲ್ಲಿ ಗ್ರೂಪ್‌ ಸಿ ವೃಂದದ ಅಧೀಕ್ಷಕರು ದರ್ಜಿ-2 ವೃಂದದಿಂದ ಅಧೀಕ್ಷಕರು 
ದರ್ಜಿ-1ರ ಹುದೆಗೆ ಪರಿಗಣಿಸಿದ ಮುಂಬಡಿಗಳಲ್ಲಿ ಮೀಸಲಾತಿಯನ್ನ್ವಯ' ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ 


ಅಭ್ಯರ್ಥಿಗಳ ಸಂಖ್ಯ ಕೆಳಗಿನಂತಿದೆ. 
ವರ್ಷ ಬಡಿಗೆ ಪರಿಗಣಿಸಿದ 1 ಪ.ಜಾ ಅಭ್ಯರ್ಥಿಗಳ ಪ. ಪ೦ ಅಭ್ಯರ್ಥಿಗಳ 
ಒಟ್ಟು ಹುದ್ದೆಗಳ ಸಂಖ್ಯೆ ಸಂಖ್ಯೆ 
ಸಂಖ್ಯೆ 
2020-21 80 14 3 
2021-22 62 10 2 


ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 


ಕ್ರ | ಬಡಿಗೆ ಪರಿಗಣಿಸಿದ ಮುಂಬಡಿ, ಹೊಂದಿದ | ಪರಿಶಿಷ್ಠ ಜಾತಿ ಪರಿಶಿಷ್ಟ ಒಟ್ಟು 
ಸಂ।' ಹುದ್ದೆ ಹುದ್ದೆ . ಪಂಗಡ 
1 1 ಪ್ರಥಮ ದರ್ಜೆ | ಪರಿವೀಕ್ಷಣಾಧಿಕಾರಿ 1 0 1 
ಸಹಾಯಕರು ದರ್ಜಿ-ಂ 
2 ಪದವಿ ಪೂರ್ವ | ಪದವೀಧರರ 2 0 2 
ಸಹಾಯಕರು ಸಹಾಯಕರು 
3 ದ್ವೀತಿಯ ದರ್ಜೆ | ಪ್ರಥಮ ದರ್ಜಿ 2 | 3 5 
ಸಹಾಯಕರು ಸಹಾಯಕರು | 
4 [ಅಡುಗೆಯವರು ದ್ವೀತಿಯ ದರ್ಜಿ' "1 pe "2 
ಸಹಾಯಕರು/ ವಾರ್ಡನ್‌ 
5 [ಗ್ರೂಪ್‌-ಡಿ ದ್ವೀತಿಯ ದರ್ಜಿ 2 0 2 
ಸಹಾಯಕರು/ ವಾರ್ಡನ್‌ 
ಒಟ್ಟು 12 
ಕರ್ನಾಟಿಕ ರಾಜ್ಯ ಮಹಿಳಾ ಅಬಿವೃಬ್ದ ನಿಗಮ 
ಕಾರ್ಯ ನಿರ್ವಹಿಸುತ್ತಿರುವ ಒಬ್ಬ ಪರಿಶಿಷ್ಟ ಜಾತಿ ಅಧಿಕಾರಿಗೆ ಮುಂಬಡಿ, ನೀಡಲಾಗಿದೆ. ಮುಂಬಡಿ, ನೀಡುವ 
ಪ್ರಕರಣಗಳು ಯಾವುದೂ ಇರುವುದಿಲ್ಲ. 


ಕರ್ನಾಟಿಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ 


ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿಯಲ್ಲಿ ಅನುಮೋದನೆಗೊಂಡ 29 ಖಾಯಂ ಹುದ್ದೆಗಳು ಇದ್ದು, 
11 ಹುದ್ದೆಗಳಲ್ಲಿ ನೌಕರರು ಕಾರ್ಯ ನಿರ್ವಹಿಸುತ್ತಿರುತ್ತಾರೆ. ಉಳಿದ 18 ಹುದ್ದೆಗಳು ಖಾಲಿ ಇರುತ್ತನೆ. ಹಿಂದೆ ಭಡ್ತಿ 
ನೀಡಿದ್ದ ಮೂವರು ಪರಿಶಿಷ್ಟ ಜಾತಿಯ ನೌಕರರು 
ನಿವೃತ್ತಿಯಾಗಿರುತ್ತಾರೆ. 2002ರ೦ದ ಮಂಡಳಿಯಲ್ಲಿ ಯಾವುದೇ ಹೊಸ ನೇರ ನೇಮಕಾತಿ ಮಾಡಿರುವುದಿಲ್ಲ: 
ಇನ್ನುಮುಂದೆ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ರೋಸ್ಟರ್‌ ನಿಯಮದಂತೆ ಖಾಲಿ ಹುದ್ದೆಗಳನ್ನು 


ತುಂಬಲಾಗುವುದು. 


ಹಾಗೂ ಒಬ್ಬ ' ಪರಿಶಿಷ್ಟ ಪಂಗಡದ ನೌಕರರು 


ಮಕ್ಕಳ ರಕ್ಷಣಾ ನಿರ್ದೇಶನಾಲಯ 


ಕ್ಕಳ ರಕ್ಷಣಾ ನಿರ್ದೇಶನಾಲಯಕ್ಕೆ ಒಟ್ಟು 04 ಹುದ್ದೆಗಳು ಮಾತ್ರ ಮಂಜೂರಾಗಿರುತ್ತವೆ. ನಿರ್ದೇಶಕರು 
ಭಾ.ಆ.ಸೇ.1-ಹುದ್ದೆ, ಗೂಪ್‌ "ಸಿ”-2 ಹುದ್ದೆ ಮತ್ತು ಗ್ರೂಪ್‌ "ಡಿ' -1 ಹುದ್ದೆ ಮಂಜೂರಾಗಿರುತ್ತದೆ. ಅಲ್ಲದೆ ಸಮಗ್ರ 
ಮಕ್ಕಳ ರಕ್ಷಣಾ ಸೊಸೈಟಿಯಿಂದ ಗ್ರೂಪ್‌ “ಎ'-1 ಹುದ್ದೆ ಮತ್ತು ಗೂಖ್‌'ಸಿ' 1 ಹುದ್ದೆ ಒಟ್ಟು ಎರಡು ಹುದ್ದೆಗಳು 
ಮಕ್ಕಳ ರಕ್ಷಣಾ ನಿರ್ದೇಶನಾಲಯಕ್ಕೆ ಮರು ವಿನ್ಯಾಸಗೊಂಡಿರುತ್ತವೆ. 


ಸಮಗ್ರ ಮಕ್ಕಳ ' ರಕ್ಷಣಾ ಯೋಜನೆಯಡಿ ಕಾರ್ಯ ನಿರ್ವಹಿಸುವ ಉಳಿದ ಎಲ್ಲಾ ಹುದ್ದೆಗಳು ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಕ ಸಿ ಮತ್ತು ನೇಮಕಾತಿ ನಿಯಮಗಳಿಗೆ ಒಳಪಟ್ಟಿರುತ್ತವೆ. 


ಕರ್ನಾಟಿಕ ಬಾಲವಿಕಾಸ ಅಕಾಡೆಮಿ 


ಕರ್ನಾಟಕ ಬಾಲವಿಕಾಸ ಅಕಾಡೆಮಿ, ಧಾರವಾಡ ಕಛೇರಿಯಲ್ಲಿ 0 ಜನ ಅಧಿಕಾರಿ / ಸಿಬ್ಬಂದಿಯವರು 
" ವಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಲ್ಲಿ ಪರಿಶಿಷ್ಟ ಜಾತಿ 'ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 
ಅಧಿಕಾರಿ / ಸಿಬ್ಬಂದಿಗಳು ಯಾರೂ ಇರುವುದಿಲ್ಲ. 


seek 


ಅನುಬಂಧ-02 


ವಿಕಲಚೇತನರ: ಹಾಗೂ ಹಿರಿಯ: ನಾಗರಿಕರ ಸಬಲೀಕಠಣ ಆಲಾಖೆಯಿಂದ ವಿಕಲಚೀತನರ ಆರ್ಥಿಕ 
ಅಭಿವೃದ್ಧಿಗಾಗ ಅನುಪಷ್ಠಾನಗೊಳಿಸುತ್ತಿರುವ ಯೋಜನೆಗಳು/ಸೇವಾ ಸೌಲಭ್ಯಗಳು 


“1 ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ವಿಶೇಷ ಶೈಕ್ಷಣಿಕ ಯೋಜನೆ ನಡೆಯುತಿರುವ ವಿಶೇಷ ಶಾಲೆಗಳು: 

ಈ ಯೋಜನೆಯಡಿ ಬುದ್ದಿಮಾಂದ್ಯ (ಸೆರಬ್ರಲ್‌ ಪಾಲ್ಲಿ, ಆಟಿಸಂ), "ದೃಷ್ಟಿದೋಷ, ಶ್ರವಣದೋಷವುಳ್ಳ 
ಮಕ್ಕಳಿಗಾಗಿ ವಸತಿಯುತ ಹಾಗೂ 'ವಸತಿರಹಿತ ಲ ಸೇರಿದಂತೆ ಒಟ್ಟು 141 ವಿಶೇಷ ಶಾಲೆಗಳು 
ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುತ್ತಿವೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶ್ರವಣದೋಷವುಳ್ಳ 
ಫಾಗೂ ದೃಷ್ಟಿದೋಷವುಳ್ಳ ಮಕ್ಕಳ ವಸತಿಯುತ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ಮಗುವಿನ 
ನಿರ್ವಹಣೆಗೆ ಮಾಹೆಯಾನ ತಲಾ ರೂ.6200/- ರಂತೆ ಹ ವಸತಿರಹಿತ ಶಾಲೆಯಲ್ಲಿ ವ್ಯಾಸಂಗ 
ಮಾಡುತ್ತಿರುವ ಪ್ರತಿ ಮಗುವಿನ ನಿರ್ವಹಣೆಗೆ ಮಾಹೆಯಾನ ತಲಾ ರೂ.5200/- ರಂತೆ ಹಾಗೂ 
ಬುದ್ದಿಮಾಂದ್ಯ ಮಕ್ಕಳ ಮಕ್ಕಳ ವಸತಿಯುತ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ಮಗುವಿನ 
ನಿರ್ವಹಣೆಗೆ ಮಾನಯ ಸ ರೂ.6800/- ರಂತೆ ಹಾಗೂ ವಸ ತಿರಹಿಕ ಶಾಲೆಯಲ್ಲಿ ವ್ಯಾಸಂಗ 
ಮಾಡುತ್ತಿರುವ ಪ್ರತಿ ಮಗುವಿನ ನಿರ್ವಹಣೆಗೆ ಮಾಹೆಯಾನ ತಲಾ ರೂ. 6000/- ರಂತೆ ವರ್ಷದಲ್ಲಿ 10 
ತಿಂಗಳ `ಅವಧಿಗೆ ಅನುದಾನವನ್ನು ಮಂಜೂರು ಮಾಡಲಾಗುತ್ತಿದೆ. ಈ ಅನುದಾನದಲ್ಲಿ ಶಿಕ್ಷಕರ ಗೌರವಧನ, 
ಮಕ್ಕಳ ಆಹಾರ ವೆಚ್ಚ, ಕಟ್ಟಡದ ಗ ಹಾಗೂ ನಿರ್ವಹಣಾ "ಮೆಚ್ಚ ಸಮವಸ್ತ್ರ, ವೈದ್ಯಕೀಯ ವೆಚ್ಚ ಹಾಗೂ 
ಸಾದಿಲ್ದಾರು ವೆಚ್ಚಗಳು ಒಳೆಗೊಂಡಿರುತ್ತವೆ. 


2. ಅಂಗವಿಕಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮೇತನ ಮತ್ತು ಹ್ರೋತ್ಪಾಹಧನ: 

ಈ ಯೋಜನೆಯಡಿ ಒಂದನೇ ತರಗತಿಯಿಂದ ಸ್ಮಾತಕೋತ್ತರ ಪದವಿಯವರೆಗೆ ವ್ಯಾಸಂಗ ಮಾಡುತ್ತಿರುವ 
ಅರ್ಹ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನವನ್ನು ಆಯಾ ಜಿಲ್ಲಾ ಕಛೇರಿಗಳ ಮೂಲಕ 
ಮಂಜೂರು ಮಾಡಲಾಗುತ್ತಿದೆ. 2001- 02ನೇ ಸಾಲಿನಿಂದ' ಈ ಯೋಜನೆಯ ಫಲಾನುಭವಿಗಳಿಗೆ 
ಆದಾಯ ಮಿತಿಯಿಂದ .ವಿನಾಯಿತಿಗೊಳಿಸಲಾಗಿದೆ. 


3. ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ತಾಹ ಧನ ಯೋಜನೆ: 

ಸ ಪರೀಕ್ಷೆಗಳಲ್ಲಿ ಶೇಕಡ 60 ಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆದ ಪ್ರಕಿಭಾನ್ನಿತ ವಿಕಲಚೇತನ 
ದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡುವ ಯೋಜನೆ ಇದಾಗಿದೆ.ಈ ಯೋಜನೆಯನ್ನು 2001-02ನೇ 

ಸ ಬಿ.ಎಡ್‌, ಎರಿ. ಎಡ್‌. ಮತ್ತು ಟಿ.ಸಿ.ಹೆಚ್‌. ವಿದ್ಯಾರ್ಥಿಗಳಿಗೂ ವಿಸ್ತರಿಸಲಾಗಿದೆ. 


4. ಉನ್ನತ ಶಿಕ್ಷಣ ಪಡೆಯುವ ವಿಕಲಚೇತನರಿಗೆ ಶುಲ್ಕ ಮರುಪಾವತಿ: 
ಉನ್ನತ ಶಿಕ್ಷಣ ಪಡೆಯುವ ವಿಕಲಚೇತನರಿಗೆ ಎಸ್‌.ಎಸ್‌.ಎಲ್‌.ಸಿ ನಂತರ ಉನ್ನತ ಶಿಕ್ಷಣ, ವೃತ್ತಿ 
Ky ತಾಂತ್ರಿಕ ಶಿಕ್ಷಣ, ಸ್ನಾತಕೋತ್ತರ, ಔದ್ಯೋಗಿಕ ಶಿಕ್ಷಣಗಳಿಗೆ ನಿಯಮಾನುಸಾರ "ಆಯ್ಕೆಯಾಗುವ 
ದ್ಯಾರ್ಥಿಗಳಿಗೆ ಸರ್ಕಾರವು ನಿಗದಿಪಡಿಸಿರುವ ಪರೀಕ್ಷಾ 'ಶುಲ್ಕ ಜೋಧನಾ ಶುಲ್ಕ, ಪ್ರಯೋಗಾಲಯ 
ಸಷ ಕ್ರೀಡಾ ಶುಲ್ಕ ಹಾಗೂ ಗ್ರಂಥಾಲಯ ಶುಲ್ಕಗಳನ್ನು ಮರೆಖಾವತಿಸುವ ಯೋಜನೆಯನ್ನು 2013- 
14ನೇ ಸಾಲಿನಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಡಿ ಸೌಲಭ್ಯ ಪಡೆಯುವ 
ದ್ಯಾರ್ಥಿಗಳಿಗೆ ಯಾವುದೇ ಆದಾಯಮಿತಿ ಇರುವುದಿಲ್ಲ. 


5. ಗ್ರಾಮೀಣ ಪುನರ್ವಸತಿ ಯೋಜನೆ: 

ಈ ಯೋಜನೆಯನ್ನು ರಾಜ್ಯದ ಎಲ್ಲಾ 30 ಜಿಲ್ಲೆಗಳ 176 ತಾಲ್ಲೂಕುಗಳಲ್ಲಿ ಅನುಷ್ಠಾನ 
ಗೊಳಿಸಲಾಗುತ್ತಿದೆ. ಪ್ರತಿ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಎಸ್‌.ಎಸ್‌.ಎಲ್‌.ಸಿ. ಉತ್ತೀರ್ಣ/ 
ಅನುತ್ತೀರ್ಣರಾದ ಸಮರ್ಥ ವಿಕಲಚೇತನರನ್ನು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರೆಂದು ಹಾಗೂ 


ತಾಲ್ಲೂಕು ಪಂಚಾಯಿತಿ ಕಚೇರಿಯಲ್ಲಿ ಸ್ಥಳೀಯ ಪದವೀಧರ ವಿಕಲಚೇತನರೊಬ್ಬರನ್ನು ವಿವಿಧೋದ್ದೇಶ 
ಪುನರ್ವಸತಿ ಕಾರ್ಯಕರ್ತರೆಂದು, ಸ್ಥಳೀಯ ನಗರ ಪ್ರದೇಶಗಳಲ್ಲಿ ನಗರ ಪುನರ್ವಸತಿ 
ಕಾರ್ಯಕರ್ತರೆಂದು ಮತ್ತು ನಿರ್ದೇಶನಾಲಯದಲ್ಲಿ ರಾಜ್ಯ ಸಂಯೋಜಕರನ್ನು ಗೌರವಧನ ಆಧಾರದ 
ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕರ್ತರ ಮೂಲಕ ವಿಕಲಚೇತನರಿಗೆ ಎಲ್ಲಾ ಸೇವಾ 
ಸೌಲಭ್ಯಗಳನ್ನು ಅವರಿರುವ ಸ್ಥಳೆಗಳಲ್ಲಿಯೇ ವಿಕಲಚೇತನರ ಮೂಲಕವೇ ತಲುಪಿಸಲಾಗುವುದು. 


ಪ್ರಸ್ತುತ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಹಾಗೂ ನಗರ ಪುನರ್ವಸತಿ 
ಕಾರ್ಯಕರ್ತರುಗಳಿಗೆ ಮಾಹೆಯಾನ ರೂ.6000/- ಗೌರವಧನವನ್ನು ಹಾಗೂ ವಿವಿದ್ಧೊದ್ದೇಶ 
ಪುನರ್ವಸತಿ ಕಾರ್ಯಕರ್ತರುಗಳಿಗೆ ಮಾಹೆಯಾನ ರೂ.12,000/-ಗಳೆ ಗೌರವಧನವನ್ನು 
ನೀಡಲಾಗುತಿದೆ. 
ಮರಣ ಪರಿಹಾರ ನಿಧಿ ಯೋಜನೆ: ಪ್ರಸ್ತುತ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿ 
ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತರು ನಿಧನ ಹೊಂದಿದ್ದಲ್ಲಿ ರೂ.50 ,000/-ಗಳ ಪರಿಹಾರ ಧನ 
ನೀಡಲು ಅವಕಾಶವಿರುತ್ತದೆ. 


6. ಬುದ್ದಿಮಾಂದ್ಯ ಮಕ್ಕಳ ಹೋಷಕರಿಗೆ ವಿಮಾ ಯೋಜನೆ: 

"ಬುದ್ದಿಮಾಂದ್ಯ ಮಕ್ಕಳ/ವ್ಯಕ್ತಿಗಳ ತಂದೆ: ತಾಯಿ: ಪೋಷಕರ ವಿಮಾ ಯೋಜನೆಯನ್ನು 
ಭಾರತೀಯ ಜೀವ ವಿಮಾ" ನಿಗಮದ ಮೂಲಕ ಯೋಜನೆಯನ್ನು ಅನುಷ್ಟಾನಗೊಳಿಸಲಾಗುತ್ತಿದ್ದು. 
ಬುದ್ದಿಮಾಂದ್ಯ ಮಕ್ಕಳ /ವ್ಯಕ್ತಿಗಳ ತಂದೆ:ಶಾಯಿ: ಪೋಷಕರು ಮರಣ ಹೊಂದಿದ ಸಂತರ ಬುದ್ಧಿಮಾಂದ್ಯ 
ಮಕ್ಕಳ ಜೀಪನ ನಿರ್ವಹಣೆಗಾಗಿ ರೂ.20,000/-ಗಳ ಪರಿಹಾರ ಧನವನ್ನು ಕುಟುಂಬದ ದ 


ನಿರ್ದೇಶಿತ ಸದಸ್ಯ ರಿಗೆ ಪಾವತಿಸಲಾಗುತ್ತಿದೆ. 


7. ವಿಕಲಚೇತನ ವ್ಯಕ್ತಿಗಳನ್ನು ಸಾಮಾನ್ಯರು ಮದುವೆಯಾದಲ್ಲಿ ಪ್ರೋತ್ಲಾಹ ಧನ ನೀಡುವ ಯೋಜನೆ: 


ವಿಕಲಚೇತನ ಯುವಕ/ಯುವತಿಯರನ್ನು ವಿವಾಹವಾಗುವ ಸಾಮಾನ್ಯ ಯುವಕ/ 
ಯುವತಿಯರಿಗೆ, ನಿರಂತರವಾಗಿ ಮಾಸಿಕ ಆದಾಯ ದೊರಕಿಸಲು ವಿಕಲಚೇತನ ವ್ಯಕ್ತಿಯ ಹೆಸರಿನಲ್ಲಿ 
ರೂ.50,000/-ಗಳನ್ನು ಮದುವೆಯಾದ ಸಾಮಾನ್ಯ ವ್ಯಕ್ತಿ ಹಾಗೂ ವಿಕಲಚೇತನರ ಕ ಹೆಸರಿನಲ್ಲಿ 05 
ವರ್ಷದ ಅವಧಿಗೆ ಪೊಡಿಕೆಯ ರೂಪದಲ್ಲಿ ನೀಡಿ ಪೋತ್ಸಾಹ ನೀಡಲು ಹಾಗೂ ಅದರಿಂದ ಬರುವ 
ಬಡ್ಡಿ ಹಣವನ್ನು ಉಪಯೋಗಿಸುವುದು ಹಾಗೂ 05 ವರ್ಷಗಳ ನಂತರ ಠೇವಣಿ ಮೊತ್ತವನ್ನು ವಾಪಸ್ಸು 
ಬಹುದು ಅಥವಾ ಮುಂದುವರೆಸಲು ಅವಕಾಶವಿರುತ್ತದೆ. 


8. ಅಂಧ ಮಹಿಳೆಯರಿಗೆ ಜನಿಸುವ ಮಕ್ಕಳಿಗೆ ಆರೈಕೆ ಭತ್ಯೆ ಒದಗಿಸುವ ಯೋಜನೆ : 

ಅಂಧ ಮಹಿಳೆಯರು ಮಗುವಿಗೆ ಜನ್ನ ನೀಡಿದಾಗ ಆ ಮಗುವನ್ನು ಇತರೆ ಸ ಸಾಮಾನ್ಯ ತಾಯಂದಿರಂತೆ 
ಆರೈಕೆ ಮಾಡುವುದು ಕಷ್ಟಕರವಾಗಿರುತೆದೆ.ಂತಹ ಅಂಧ ಮಹಿಳೆಯರಿಗೆ ಜನಿಸುವ" ಮಕ್ಕಳಿಗೆ ಅರೈಕೆ 
Ne ಆಯಾ ಸೇವೆ, ಆರೋಗ್ಯ ಹಾಲನೆ, ಪೌಷ್ಠಿಕ ಆಹಾರ, ಔಷಧೋಪಚಾರಗಳಿಗೆ A 
ರೂ.2000/-. ದಂತೆ 5 ವರ್ಷಗಳ ಅವಧಿಗೆ ಸಹಾಯಧನವನ್ನು ನೀಡಲಾಗುತ್ತಿದೆ.ಈ ಸೆ ಸೌಲಭ್ಯವನ್ನು ಕನಿಷ್ಠ 
2 ಮಕ್ಕಳವರೆಗೆ ಪ ಪಡೆಯಬಹುದಾಗಿದೆ. 


9. ನಿರುದ್ಯೋಗ ಭತ್ಯೆ- ಎಸ್‌.ಎಸ್‌.ಎಲ್‌.ಸಿ ಹಾಗೂ ನಂತರ ವ್ಯಾಸಂಗ ಮಾಡಿರುವ ನಿರುದ್ಯೋಗಿ 
ವಿಕಲಚೇತನರಿಗೆ ಮಾಸಿಕ ರೂ.1000/-ಗಳ ನಿರುದ್ಯೋಗ ಭತ್ಯೆಯನ್ನು ಮಂಜೂರು ಮಾಡಲಾಗುತ್ತಿದೆ. 


10. ಅಂಗವಿಕಲರಿಗೆ ಸಾಧನ ಸಲಕರಣೆಗಳು : 
ಈ ಯೋಜನೆಯಡಿಯಲ್ಲಿ ಅಂಗವಿಕಲರಿಗೆ ಅವಶ್ಯವಾಗಿರುವ ಸಾಧನ ಸಲಕರಣೆಗಳನ್ನು ನೀಡ 
ಲಾಗುತ್ತಿದೆ. ಫಲಾನುಭವಿಯ ಕುಟುಂಬದ ವಾರ್ಷಿಕ ಆದಾಯ ಮಿತಿಯನ್ನು ಗ್ರಾಮೀಣ ಪ್ರದೇಶದ 
ಫಲಾನುಭವಿಗಳಿಗೆ ರೂ.11,500/- ಮತ್ತು ನಗರ ಪ್ರದೇಶದ ಫಲಾನುಭವಿಗಳಿಗೆ ರೂ.24,000/- 


ನಿಗದಿಗೂಳಿಸಲಾಗಿದೆ. ಈ ಯೋಜನೆಯಡಿ ರೂ.15,000/-ಗಳ ಮಿತಿಯೊಳಗೆ ವಿಕಲಚೇತನರಿಗೆ 
ಅವಶ್ಯವಿರುವ ಗಾಲಿ ಕುರ್ಚಿ,. ಸಾದಾ ತ್ರಿಚಕ್ರವಾಹನ, ಕ್ಯಾಲಿಪರ್ಸ್‌, ಕ್ರಚಸ್ಟ್‌, ಶ್ರವಣ ಸಾಧನ, ವೈಟ್‌ ಕೇನ್‌, 
ಜೈಲ್‌ ವಾಚ್‌ ಇನ್ನಿತರ ಸಲಕರಣೆಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ. 


ತ] 


11. ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್‌ ಲ್ಯಾಪ್‌ಟಾಹ್‌ ಯೋಜನೆ : 

ಎಸ್‌.ಎಸ್‌.ಎಲ್‌.ಸಿ ನಂತರ ವ್ಯಾಸಂಗ ಮಾಡುವ ದೃಷ್ಠಿದೋಷವುಳ್ಳ ವಿಕಲಚೇತನ ವಿದ್ಯಾರ್ಥಿಗಳು 
ಇತ್ತೀಜಿನ ತಂತ್ರಜ್ಞಾನ ಮತ್ತು ತಂತ್ರಾಂಶದ ಹ ಉನ್ನತ ಶಿಕ್ಷಣವನ್ನು ಫಡೆಯಲು 
ಅನುಕೂಲವಾಗುವಂತೆ ಮಾತನಾಡುವ (ಟಾಕಿಂಗ್‌) ಲ್ಯಾಪ್‌ಟಾಪ್‌ಗಳನ್ನು ಅರ್ಹ ಫಿಲಮುದವಿಗಳಗೆ 
ನೀಡಲಾಗುತ್ತಿದೆ ' 


12. ತೀವ್ರತರಹ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರವಾಹನ ಯೋಜನೆ : 

20 ರಿಂದ 60 ವರ್ಷದ ವಯೋಮಾನದ ತೀವ್ರತರವಾದ ದೈಹಿಕ ವಿಕಲಚೇತನರಿಗೆ ಓಡನಡಲು 
ಅಮಕೂಲವಾಗುವಂತೆ ಜೀವಿತ ಕಾಲದಲ್ಲಿ ಒಂದು ಬಾರಿಗೆ ಪಾಕಿ ದ್ವಿಚಕ್ರ ವಾಹನವನ್ನು 
ಮಂಜೂರು ಮಾಡಲಾಗುತ್ತದೆ. ಈ ಯೋಜನೆಯಡಿ ಫಲಾನುಭವಿಯ ಕುಟುಂಬದ ವಾರ್ಷಿಕ ವರಮಾನ 
. ರೂ.2.00. ಲಕ್ಷಗಳಿಗಿಂತ. ಕಡಿಮೆ .ಇರಬೇಕಾಗಿರುತ್ತದೆ. 


13. ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಯೋಜನೆ:- 

ವಿಕಲಚೇತನರನ್ನು ಗುರುತಿಸಿ ಅವರಿಗೆ ಶೈಕ್ಷಣಿಕ, ಉದ್ಯೋಗ ಮತ್ತು ತರಬೇತಿ, ಸಾಮಾಜಿಕ 
ಭದ್ರತೆ ಹಾಗೂ ಪುನರ್ವಸತಿ ಸೇವೆಗಳನ್ನು 'ಅವರ ಮನೆ ಬಾಗಿಲಿನಲ್ಲಿಯೇ ಒದಗಿಸಿ ಅವರ 
ಸರ್ವಾಂಗೀಣ ಪುನರ್ವಸತಿಯನ್ನು ಕಲಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಈ 
ಯೋಜನೆಯಡಿ ವಿಕಲಚೇತನರಿಗೆ "ಅಗತ್ಯವಿರುವ ವೈದ್ಯಕೀಯ ಸೇವೆ, ವೃತ್ತಿ ಚಿಕಿತ್ರೆ, ವಿವಿಧ ರೀತಿಯ 
ಸಾಧನ ಸಲಕರಣೆಗಳನ್ನು ಕೇಂದ್ರಗಳಲ್ಲಿ ತೆಯಾರಿಸಿ ಲವ ಪ್ರಸುತ 16 ಜಿಲ್ಲೆಗಳಲ್ಲಿ ಜಿಲ್ಲಾ 
ಪುನರ್ವಸತಿ ಕೇಂದ್ರಗಳು ನಡೆಯುತ್ತಿವೆ. (ಬೆಂಗಳೂರು ನಗರ, ಬೆಂಗಳೂರು "ಗ್ರಾಮಾಂತರ, ಬೆಳಗಾವಿ, 
. ಬೀದರ್‌, ಚಿತ್ರದುರ್ಗ, . ದಕ್ಷಿಣ. ಕನ್ನಡ,..ಮೈಸೂರು,. ಉಡುಪಿ,- ಹಾಸನ, -ವಿಜಯಪುರ,: ರಾಯಚೂರು, 
ಚಿಕ್ಕಮಗಳೂರು, ಬಳ್ಳಾರಿ, ಹಾವೇರಿ, ಚಾಮರಾಜನಗರ, ಗದಗ) 


14. ಅಂಗವಿಕಲತೆಯನ್ನು ನಿವಾರಿಸುವ ಶಸ್ತ್ರಚಿಕಿತ್ಸೆಗಾಗಿ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ:- 

ಅಂಗವಿಕಲ ವ್ಯಕ್ತಿಗಳಿಗೆ ಅಂಗವಿಕಲತೆಯನ್ನು ನಿವಾರಿಸಲು ಶಸ್ತ್ರ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪ ಸ್ಪತ್ರೆ, 
ಸಂಜಯಗಾಂಧಿ ಆಸ್ಪತ್ರೆಗಳಲ್ಲಿ ಹಾಗೂ ಸುಸಜ್ಜಿತ ಖಾಸಗಿ ಆಸ್ಪತ್ರೆಗಳಲ್ಲಿ" ಅಂಗವಿಕಲತೆ ನಿವಾರಣಾ ಶಸ್ತ್ರ 
ಚಿಕಿತ್ಸೆಗಾಗಿ ರೂ.1.00 ಲಕ್ಷಗಳವರೆಗೆ ಸಹಾಯ 'ಧನವನ್ನು ಮಂಜೂರು ಮಾಹಲಾಗುತ್ತಿದೆ. 


15. ಅಂಥ ವಿದ್ಯಾರ್ಥಿಗಳೀಗೆ ಜ್ರೈಲ್‌ ಕಿಟ್‌ಗಳ ವಿತರಿಸುವ ಯೋಜನೆ:- 

ಅಂಧ ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಸ್ಥಾವಲಂಬಿಗಳಾಗಲು ರಾಜ್ಯದ 
ಅಂಧ ವಿದ್ಯಾರ್ಥಿಗಳಿಗೆ ಟಾಂಕಿಗ್‌ "ಮೊಬೈಲ್‌, ಬ್ರೈಲ್‌ ವಾಚ್‌, ದಾಕಿಲಿಗ್‌ ಸಿಕ್‌ ಮತ್ತು ಇನ್ನಿತರ 
ಸಾಧನೆಗಳನ್ನು ಒಳಗೊಂಡ ತಲಾ ರೂ2500/ಗಳ “ಟ್‌ಗಳನ್ನು ವಿತರಿಸಲಾಗುತ್ತಿದೆ. 


16. ಶ್ರಪವಣದೊ €ಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರವನ್ನು ವಿತರಿಸುವ ಯೋಜನೆ:- 

ನ ಉದ್ಕೋಗಾವಕಾಶದಿಂದ  ಪಂಚಿತರಾಗುತ್ತಿರು ರುವುದನ್ನು ಮನಗಂಡು ಅವರು 
ಸ್ಪ್ವಯಂ ಉದ್ಯೋಗ 'ಕೈಗೊಂಡು' ಸ್ಪಾವಲಂಬಿಗಳಾಗಲು ಅನುವಾಗುವಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ 
ಶ್ರವ ಉದೋಷವ್ರಳ್ಗ ವ್ಯತಿಗಳಿಗ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರವನ್ನು ವಿತರಿಸಲಾಗುತಿದೆ. 


17. ಸಾಧನೆ ಮತ್ತು ಪ್ರತಿಭೆ ಯೋಜನೆ: 

ವಿಕಲಚೇತನ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿ ಧನಸಹಾಯ ನೀಡಲು “ಸಾಧನೆ” ಎಂಬ 
ಯೋಜನೆಯು ಜಾರಿಯಲ್ಲಿದ್ದು, ಕ್ರೀಡೆಗಳಲ್ಲಿ ವಿಶೇಷ ಸಾಧನೆಗೈದ ವಿಕಲಚೇತನರಿಗೆ ರೂ.50,000/-ಗಳ 
ಧನ ಸಹಾಯವನ್ನು ನೀಡಲಾಗುತ್ತಿದೆ. 

ವಿಕಲಚೇತನರು ನೀಡುವ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಲಾಹ ನೀಡಿ ಧನಸಹಾಯ 
ನೀಡುವ ಸಲುವಾಗಿ “ಪ್ರತಿಭೆ” ಎಂಬ ಯೋಜನೆಯು ಜಾರಿಯಲ್ಲಿದ್ದು. ಪೈಯಕ್ತಿಕ ಸಾಂಸ್ಕೃತಿಕ 


ME 


ರೂ.2,000/-ಗಳು ಹಾಗೂ ಸಮೂಹ ಕಾರ್ಯಕ್ರಮಕ್ಕೆ ರೂ.10,000/-ಗಳ ಪ್ರೋತ್ಸಾಹಧನ. 


ನೀಡಲಾಗುತ್ತದೆ. 


18. ನಿರಾಮಯ ಆರೋಗ್ಯ ವಿಮಾ ಯೋಜನೆ : 

ಬುದ್ದಿಮಾಂದ್ಯ, ಸೆರಬಲ್‌ ಪಾಲ್ಪಿ ಆಟಿಸಂ ಮತ್ತು ಬಹುವಿಧ ಅಂಗವಿಕಲತೆ ಹೊಂದಿರುವ ಪ್ರತಿ ವ್ಯಕ್ತಿ 
ಹಾಗೂ ಮಗುವಿಗೆ ವರ್ಷಕ್ಕೆ ನ ಆರೋಗ್ಯ ಯೋಜನೆಯಡಿ ಒಂದು ಬಾರಿ ಪ್ರೀಮಿಯಂ ಮೊತ್ತ 
ರೂ.250/-ಗಳನ್ನು ಭಾರತ ಸರ್ಕಾರದಿಂದ ಗುರುತಿಸಲ್ಪಟ್ಟ ಅಧಿಕೃತ ಸಂಸ್ಥೆಯಾದ ಅಂಗವಿಕಲರ ಪೆನಶ್ನೇತನ 
ಸಂಸ್ಥೆ (ಈ) (ಎ.ಪಿ.ಡಿ) ಬೆಂಗಳೂರು ' ರವರಿಗೆ ಪಾವತಿಸಲಾಗುವುದು. ಪ್ರತಿ ವರ್ಷ ಯೋಜನೆಯಡಿ ಬರುವ 


ಫಲಾನುಭವಿಗಳು ರೂ.1.00 ಲಕ್ಷಗಳವರೆಗೆ. ವೈದ್ಯಕೀಯ ಸೌಲಭ್ಯ ಪಡೆಯಬಹುದಾಗಿರುತ್ತದೆ. ಈ ಮೊತ್ತದಲ್ಲಿ ' 


ರೂ.60,000/-ಗಳವರೆಗೆ ಸರ್ಜರಿ. ವೆಚ್ಚ ರ ರೂ.4೧ 0೦೦/-ಗಳಲ್ಲಿ ವೈದ್ಯಕೀಯ ಖಜ್ಚು ಥೆರಪಿ, ಪಯಾಣ 
ವೆಚ್ಚಗಳನ್ನು ಒಳಗೊಂಡಿರುತ್ತದೆ. 


19. ಸ್ಪರ್ಧಾ ಚೇತನ ಯೋಜನೆ:- 

ಈ ಯೋಜನೆಯಡಿ ವಿಶೇಷ ಸಾಮರ್ಥ್ಯ/ಭಿನ್ನ ಸಾಮರ್ಥ್ಯದ ವಿದ್ಯಾವಂತ ವ್ಯಕ್ತಿಗೆಗಳಿಗೆ 
ಐ.ಎ.ಎಸ್‌.ಣೆ.ಎ.ಎಸ್‌. ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸರ್ಕಾರದ ಇತರೆ ಇಲಾಖೆಗಳಡಿ 
ಗುರುತಿಸಲ್ಪಟ್ಟ ಪೂರ್ವ ಪರೀಕ್ಷಾ ತರಬೇಕಿ' ಕೇಂದ್ರಗಳು ಹಾಗೂ ಈ ಇಲಾಖೆಯಿಂದ. ಗುರುತಿಸಲ್ಪಟ್ಟ 
ತರಬೇತಿ ಕೇಂದ್ರಗಳ ಮೂಲಕ ' ತರಬೇತಿಯನ್ನು ಉಚಿತವಾಗಿ ನೀಡಲಾಗುತ್ತಿದೆ. 


pe 


